ನಹ. ಮರ್ಯಮ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
ಕಾಫ್‌-ಹಾ-ಯಾ-ಐನ್‌-ಸ್ಟಾದ್‌. 


ಇದು ನಿಮ್ಮ ಪ್ರಭು ತನ್ನ ದಾಸ ರುಕರಿಯ್ಕಾರ ಮೇಲೆ 
ತೋರಿದ ಕರುಣೆಯ ಪ್ರಸ್ತಾಪ. 


ಇದಿ 


ಅವರು ತಮ್ಮ ಪ್ರಭುವನ್ನು ಮೆಲುದನಿಯಿ೦ದ ಕೂಗಿ 
ಪ್ರಾರ್ಥಿಸುತ್ತಿದ್ದಾಗ. 


ಅವರು ಹೀಗೆ ಭಿನ್ನವಿಸಿಕೊ೦ಡರು- "ಓ ನನ್ನ ಪ್ರಭೂ, ನನ್ನ 
ಎಲುಬುಗಳು ಕೂಡಾ ದುರ್ಬಲಗೊಂಡಿವೆ. ತಲೆಯು ವೃದ್ಧಾಪ್ಯ 
ದಿ೦ದಾಗಿ ಉರಿದೆದ್ದಿದೆ. ಓ ನನ್ನ ಪ್ರಭೂ, ನಿನ್ನನ್ನು ಪ್ರಾರ್ಥಿಸಿ 
ನಾನೆ೦ದೂ ನಿರಾಶನಾಗಲಿಲ್ಲ. 


4 


SES ಟಟ Lh ಶ್ರಸ್ಕ್ರಿ 


ನಿಶ್ಚಯವಾಗಿಯೂ ನನಗೆ ನನ್ನ ಅನಂತರ ನನ್ನ ಬಂಧುಬಳಗದವರ ಈ 
ಕೇಡಿನ ಭಯವಿದೆ ಮತ್ತು ನನ್ನ ಪತ್ನಿ ಬಂಜೆಯಾಗಿರುತ್ತಾಳೆ. ಪ್ರಿಥ್ಲೆ;ಖಬೆಪಿದ್ರಿಲೆಳ ಜ್‌ 2] 
ನೀನು ನಿನ್ನ ವಿಶಿಷ್ಟ ಅನುಗ್ರಹದಿಂದ- 


ನನ್ನ ವಾರೀಸುದಾರನೂ ಯಲ್‌ಕೂಬರ ವಂಶದ ವಾರೀಸುದಾರನೂ 3] ಗ ಗೆ ಹಗಗ ಲ್‌ 2 
ಆಗತಕ್ಕ ಓರ್ವ ಉತ್ತರಾಧಿಕಾರಿಯನ್ನು ನನಗೆ ದಯಪಾಲಿಸು 
ಮತ್ತು ಓ ನನ್ನ ಪ್ರಭೂ, ಅವನನ್ನು ಪ್ರೀತಿ ಪಾತ್ರನಾಗಿ ಮಾಡು." 


(ಉತ್ತರ ಹೀಗೆ ಬ೦ತು)"ಓ ರುಕರಿಯ್ಯಾ, ನಾವು ನಿಮಗೆ ಓರ್ವ ಸಿ ೬ 3 1... 
ಬಾಲಕನ ಸುವಾರ್ತೆ ನೀಡುತ್ತೇವೆ. ಅವನ ಹೆಸರು ಯಹ್ಕಾ 
ಆಗಿರುವುದು. ನಾವು ಇದಕ್ಕೆ ಮುಂಚೆ ಈ ಹೆಸರಿರುವ ಯಾರನ್ನೂ 


ಕಸಿ 11 
ಸೃಷ್ಟುಸಿಲ್ಲ. 


ಕಾಂಡ - 16 


16. ಮಿರಿಯಾ 49 


ಆಗ- "ಓ ನನ್ನ ಪ್ರಭೂ ನನ್ನ ಪತ್ನಿಯು ಬ೦ಜೆಯಾಗಿದ್ದು ನಾನು 
ಅತಿ ವೃದ್ದಾಪ್ಯದಿಂದ ಒಣಗಿ ಹೋಗಿರುವಾಗ ನನ್ನಲ್ಲಿ ಬಾಲಕ 
ನು೦ಟಾಗುವುದು ಹೇಗೆ?” ಎಂದು ಕೇಳಿದರು. 


ಆಗ (ಹೀಗೆ) ಉತ್ತರ ಸಿಕ್ಕಿತು- "ಹಾಗೆಯೇ ಆಗುವುದು. ಇದು 
ನಮಗೊಂದು ಅತಿ ಚಿಕ್ಕ ವಿಷಯವೆಂದು ನಿಮ್ಮ ಪ್ರಭು 
ಹೇಳುತ್ತಾನೆ. ಇದಕ್ಕೆ ಮುಂಚೆ ನೀನು ಏನೂ ಆಗಿಲ್ಲದಿದ್ದಾಗ 
ನಾನು ನಿನ್ನನ್ನು ಸೃಷ್ಟಿಸಿದ್ದೆ ತಾನೆ!" 

. ಆಗ ರುಕರಿಯ್ಯಾ, "ಓ ನನ್ನ ಪ್ರಭೂ, ನನಗೊಂದು ಸಂಕೇತವನ್ನು ಗೂ sk Kil ಸ ೨, ಈ 0 
ನಿಶ್ಚಯಿಸಿ ಕೊಡು" ಎಂದಾಗ "ನೀನು ಎಡೆಬಿಡದೆ ಮೂರು ದಿನ ತುಟ RE 
ಜನರೊಡನೆ ಮಾತನಾಡಲಾಗದಿರುವುದೇ ನಿನಗೆ ಸಂಕೇತ" ಎಂದು ಅ)“ dk ಆ! UN 5; 


ಹೇಳಲಾಯಿತು. 
. ಆ ಪ್ರಕಾರ ಅವರು ಕೊಠಡಿಯಿಂದ ಹೊರಟು ತನ್ನ ಜನಾಂಗದ 


ಮುಂದೆ ಬಂದರು ಮತ್ತು ಬೆಳಗು ಬೈಗುಗಳಲ್ಲಿ ಕೀರ್ತನೆ 
ಮಾಡಿರೆಂದು ಅವರಿಗೆ ಸಂಜ್ಞೆಯ ಮೂಲಕ ಆದೇಶಿಸಿದರು. 


. "ಓ ಯಹ್ಮಾ ದಿವ್ಮ ಗ್ರಂಥವನ್ನು ಬಿಗಿಹಿಡಿದುಕೋ? ನಾವು ಸತ 2 SAN 


5 
ಥೆ par 

ಪಿಕೆ ಕ್‌ ಗತ 2 
. ಮತ್ತು ನಮ್ಮ ಕಡೆಯಿಂದ ಅವರಿಗೆ ಕೋಮಲ ಹೃದಯ ಕಿಟ 4 ಗರ ಆರತ ಕ್ಕ 
ಹಾಗೂ ಪಾವಿತ್ರ್ಯವನ್ನು ನೀಡಿದೆವು. ಅವರು ಮಹಾ ಧರ್ಮ 

ನಿಷ್ಕರಾಗಿದ್ದರು- 


ಅವರಿಗೆ ಬಾಲ್ಕದಲ್ಲೇ ಹುಕ್ಕ್‌ ಪ್ರದಾನ ಮಾಡಿದೆವು- 


. ಮತ್ತು ಮಾತಾಪಿತರಿಗೆ ವಿಧೇಯರಾಗಿದ್ದರು. ಅವರು ಉದ್ದಟ 
ಹಾಗೂ ಆಜ್ಞೋಲ್ಲಂಘಕರಾಗಿರಲಿಲ್ಲ. 


. ಅವರ ಮೇಲೆ ಅವರು ಜನಿಸಿದ ದಿನವೂ ಅವರು ಮರಣ 
ಹೊಂದುವ ದಿನವೂ ಅವರು ಜೀವಂತಗೊಳಿಸಿ ಎಬ್ಬಿಸಲ್ಪಡುವ 
ದಿನವೂ ಶಾಂತಿಯಿರಲಿ. 


. ಅರ್ಥಾತ್‌- ನಿನ್ನ ವೃದ್ದಾಪ್ಯ ಮತ್ತು ನಿನ್ನ ಪತ್ನಿಯ ಬಂಜೆತನದ ಹೊರತಾಗಿಯೂ ನಿನಗೆ ಗ೦ಡು ಮಗು ಹುಟ್ಟುವುದು. 

.  ದೇವಾದೇಶದಂತೆ ಹ. ಯಹ್ಮಾ(ಅ) ಹುಟ್ಟಿದರು ಮತ್ತು ಯೌವನಕ್ಕೆ ತಲಪಿದರು ಎ೦ಬ ವಿವರಗಳನ್ನು ಮಧ್ಯದಲ್ಲಿ ಬಿಟ್ಟು ಬಿಡಲಾಗಿದೆ. 

. 'ಹುಕ್ಕ್‌' ಎ೦ದರೆ ನಿರ್ಧಾರ ಶಕ್ತಿ ಸಂಶೋಧನಾ ಸಾಮರ್ಥ್ಯ, ಧರ್ಮದ ಪರಿಜ್ಞಾನ, ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸರಿಯಾದ 
ಅಭಿಪ್ರಾಯ ತಾಳುವ ಸಾಮರ್ಥ್ಯ ಮತ್ತು ಅಲ್ಲಾಹನ ವತಿಯಿ೦ದ ತೀರ್ಮಾನ ಮಾಡುವ ಅಧಿಕಾರ. 


ಕಾಂಡ - 16 


ಏಗ 


. ಓ ಪೈಗ೦ಬರರೇ, ಈ ಗ್ರಂಥದಲ್ಲಿ ಮರ್ಯಮರ ವಿಷಯ ನ. “3 ತ್‌ hg AE 
ಪ್ರಸ್ತಾಪಿಸಿರಿ. ಅವರು ತನ್ನವರಿ೦ದ ಸರಿದು ಪೂರ್ವದಿಕ್ಕಿನಲ್ಲಿ" 505 A \ 18 ಫ್‌ 
ಏಕಾ೦ತ ವಾಸದಲ್ಲಿದ್ದಾಗ- a 


NEF 


. ಹಾಗೂ ತೆರೆಯನ್ನಿಳಿಸಿ ಅವರಿಂದ ಮರೆಯಾಗಿ ಕುಳಿತಿದ್ದ UG ೪3 ರಾ ಪಿಸು 
ಸ್ಥಿತಿಯಲ್ಲಿ ನಾವು ಅವರ ಬಳಿಗೆ ನಮ್ಮ ದೇವಚರನನ್ನು ಕಳುಹಿಸಿ ಚ ಟಾಟ ತಾ 
ದವು. ಅವನು ಅವರ ಮುಂದೆ ಓರ್ವ ಪೂರ್ಣ. ಮನುಷ್ಯ ಅರ (ಭರಿತ, 


ರೂಪದಲ್ಲಿ ಪ್ರತ್ಯಕ್ಷನಾದನು. 


. ಮರ್ಯಮ್‌- ಥಟ್ಟನೆ, "ನೀನೊಬ್ಬ ದೇವಭಯವುಳ್ಳವನಾಗಿದ್ದರೆ 
ನಾನು ನಿನ್ನಿ೦ದ ದಯಾಮಯನಾದ ದೇವನ ಅಭಯ ಯಾಚಿಸು 
ತ್ತೇನೆ” ಎಂದರು. 


. ಆಗ ಅವನು, 'ನಾನು ನಿಮ್ಮ ಪ್ರಭುವಿನ ದೂತನಾಗಿರುತ್ತೇನೆ. ವಿನ್ಸಿ5್ಯು ರಿನ ರಗಔ0 
ಮತ್ತು ನಿಮಗೆ ಓರ್ವ ಪವಿತ್ರ ಬಾಲಕನನ್ನು ಕೊಡಲಿಕ್ಕಾಗಿ 

ಬಂದಿರುತ್ತೇನೆ" ಎಂದನು. 

. ಆಗ ಮರ್ಯಮ್‌, "ನನ್ನನ್ನು ಪುರುಷನಾರೂ ಮುಟ್ಟದೆ ಇರುವಾಗ .! 
ನನ್ನಲ್ಲಿ ಬಾಲಕನಾಗುವುದು ಹೇಗೆ? ಮತ್ತು ನಾನೇನೂ ದುರಾಚಾರಿ 

ಸ್ತ್ರೀಯಲ್ಲ" ಎಂದರು. 


(ಗಾ 


. ಆಗ ದೇವಚರರು, "ಹಾಗೆಯೇ ಆಗುವುದು" ಇದು ನನಗೆ ಬಹಳ 
ಸುಲಭವಾದುದೆ೦ದೂ ಆ ಬಾಲಕನನ್ನು ಜನರಿಗೆ ಒ೦ದು ನಿದರ್ಶನ 
ವನ್ನಾಗಿ' ಮತ್ತು ನಮ್ಮ ಕಡೆಯಿಂದ ಒಂದು ಕರುಣೆಯನ್ನಾಗಿ 
ಮಾಡಲಿಕ್ಕೋಸ್ಕರ ನಾವು ಹಾಗೆ ಮಾಡುವೆವೆ೦ದೂ ನಿನ್ನ ಪ್ರಭು 
ಹೇಳುತ್ತಾನೆ. ಈ ಕಾರ್ಯ ಆಗಿಯೇ ತೀರಬೇಕಾಗಿದೆ" ಎಂದನು. 


. ಮರ್ಯಮರಿಗೆ ಆ ಮಗುವಿನ ಗರ್ಭ ಉಂಟಾಯಿತು ಮತ್ತು 
ಅವರು ಆ ಗರ್ಭ ಸಹಿತ ದೂರದ ಒಂದು ಸ್ಥಳಕ್ಕೆ ಹೋದರು. 


, ತರುವಾಯ ಪ್ರಸವ ವೇದನೆಯು ಅವರನ್ನು ಒಂದು ಖರ್ಜೂರದ ಖಿ ಓ ಟಿಸದಿ 


- ಬೈತುಲ್‌ ಮುಕದ್ದಿಸ್‌ನ ಪಶ್ಚಿಮ ಭಾಗದಲ್ಲಿ. 
ಇಲ್‌ತಿಕಾಫ್‌ನಲ್ಲಿ ಕುಳಿತಿದ್ದರು. 
- ಪುರುಷನ ಸ್ಪರ್ಶವಿಲ್ಲದೆಯೇ ನಿನಗೆ ಮಗು ಹುಟ್ಟುವುದು. 
- ನಾವು ಆ ಮಗುವನ್ನು ಜೀವ೦ತ ಪವಾಡವಾಗಿ ಮಾಡಬಯಸುತ್ತೇವೆ. 


ಕಾಂಡ - 16 


19. ಮಿರಿಯಾ 4 


ಮರದೆಡೆಗೆ ತಲುಪಿಸಿತು. ಅವರು, "ಅಕಟ ನಾನು ಇದಕ್ಕಿಂತ ಟಿ೬1 (35 ತ್ರೈ ಹ 
ಮುಂಚೆ ಸತ್ತು ಹೋಗಿದ್ದರೆ! ಮತ್ತು ಹೇಳ ಹೆಸರಿಲ್ಲದಂತೆ ಸಟ 
ಅಳಿದು ಹೋಗಿದ್ದರೆ (ಚೆನ್ನಾಗಿತ್ತು)” ಎನ್ನತೊಡಗಿದರು.* 


೨ “ಹ್‌ ಕ್ಸ್‌ 
, ದೇವಚರನು ಕಾಲಬಳಿಯಿಂದ ಅವರನ್ನು ಕೂಗಿ ಇಂತೆಂದನು- SSS ರ ೬% 
"ಮರುಗಬೇಡಿರಿ ನಿಮ್ಮ ಪ್ರಭು ನಿಮ್ಮ ತಳಭಾಗದಲ್ಲೊಂದು ಅಕ್ರ ಆರ್ಟ 2 
ಚಿಲುಮೆಯನ್ನು ಹರಿಸಿ ಬಿಟ್ಟಿದ್ದಾನೆ. ” | 


. ಮತ್ತು ನೀವು ಆ ಮರದ ಕಾಂಡವನ್ನು ಹಿಡಿದು ಅಲುಗಾಡಿಸಿಂ.. ಬಸಯ್ಯ ಆ ಹಡಿ; 


ATIC 


ನಿಮ್ಮ ಮೇಲೆ ಹಸನಾದ ಖರ್ಜೂರದ ಹಣ್ಣುಗಳು ಉದುರಿ ರಿ 4 ಜಟ] Bur 
ಬೀಳುವುವು. 


ಇ (486 ನಿಗಿ <4 
, ಈ ರೀತಿಯಲ್ಲಿ ನೀವು ತಿಂದು, ಕುಡಿದು ಕಣ್ಮನಗಳನ್ನು ತಣಿಸಿ. ಜಿಯ 63 535 ES 
ನೀವು ಮಾನವರಾರನ್ನಾದರೂ ಕಂಡರೆ -'ನಾನು ಕರುಣಾನಿಧಿ ಬೌ) ಸಚ ಕ 4 ಯಿ 


ತ ಹಿ) 


(| ಇ 


. ಅನಂತರ ಅವರು ಆ ಮಗುವನ್ನೆತ್ತಿಕೊ೦ಡು ತನ್ನ ಜನಾಂಗದ ನಿಖಿತ ಕೊತ ಶ್‌ ಚಾ ಶ್ರ . 


ಥ್‌ 


(ಅಲ್ಲಾಹ್‌)ಗಾಗಿ ಉಪವಾಸ ವ್ರತದ ಹರಕೆ ಹೊತ್ತಿರುವುದರಿ೦ದ ಕ ಸ 
ಇಂದು ಯಾರೊಡನೆಯೂ ಮಾತನಾಡಲಾರೆನೆಂದು- ಹೇಳಿಬಿಡಿರಿ. 


ಬಳಿಗೆ ಹೋದರು. ಜನರು, "ಓ ಮರ್ಯಮ್‌! ನೀನು ಘೋರ |! ' A 
(ಗ್ಗೆ wk 
ಪಾತಕವನ್ನೆಸಗಿ ಬಿಟ್ಟೆ. ಆತ ಜಃ 


. ಓ ಹಾರೂನನ ಸಹೋದರಿ? ನಿನ್ನ ತಂದೆ ಕೆಟ್ಟವನಾಗಿರಲಿಲ್ಲ. 1131 POC ರಬಿ ಒಟ್ಟೆ 


ತ 


ನಿನ್ನ ತಾಯಿಯೂ ದುಶ್ಶೀಲೆಯಾಗಿರಲಿಲ್ಲ" ಎನ್ನತೊಡಗಿದರು. ಕ್ರ ೫ ಗ ತಗ ಹ 


. ಆಗ ಮರ್ಯಮ್‌, ಮಗುವಿನ ಕಡೆಗೆ ಇಷಾರೆ ಮಾಡಿದರು. ಆಗ ಮ ಓವ ಬೆ 1 AEE 
ಹ್‌ 


ಜನರು, "ಇದು ತೊಟ್ಟಿಲಲ್ಲಿ ಬಿದ್ದಿರುವಂತಹ ಒಂದು ಶಿಶು, 4 ೨3 ಬ್‌ ಎ*್‌ 
ಇದರೊಡನೆ ನಾವೇನು ಮಾತನಾಡಬಹುದು?" ಎಂದರು. oy HG AS ಥ್ರೂ 


, ಮಗು (ಹೀಗೆ) ಮಾತನಾಡತೊಡಗಿತು: "ನಾನು ಅಲ್ಲಾಹನ ಛಿ 5 ವ1ತಿಓಿ| ಪ ಗ್ರ) 68, 


8. ಈ ಮಾತಿನ ಹಿನ್ನೆಲೆಯನ್ನು ಗಮನಿಸಿದಾಗ ಇದನ್ನು ಹ. ಮರ್ಯಮ್‌(ಅ) ಹೆರಿಗೆ ಬೇನೆಯಿ೦ದಾಗಿ ಹೇಳಿರಲಿಲ್ಲವೆ೦ದು ತಿಳಿಯುತ್ತದೆ. 
ತ೦ದೆಯಿಲ್ಲದೆ ಹುಟ್ಟಿದ ಈ ಮಗುವನ್ನು ನಾನು ಎಲ್ಲಿಗೆ ಕೊ೦ಡೊಯ್ಯಲಿ ಎಂಬ ವ್ಯಥೆಯಿಂದ ಅವರು ಇದನ್ನು ಹೇಳಿದ್ದರು. 
ಆದ್ದರಿ೦ದಲೇ ಗರ್ಭವತಿಯಾಗಿದ್ದಾಗ ಅವರು ಒಬ್ಬ೦ಟಿಯಾಗಿ ದೂರದ ಪ್ರದೇಶಕ್ಕೆ ಹೋಗಿ ಬಿಟ್ಟಿದ್ದರು. ಇಷ್ಟಾಗಿ ಅವರ ತಾಯಿ 
ಮತ್ತು ಕುಟು೦ಬಸ್ಥರು ಊರಿನಲ್ಲೇ ವಾಸವಾಗಿದ್ದರು. 

.. ಅರ್ಥಾತ್‌- ಹಾರೂನರ ಸಂತತಿಯ ಪುತ್ರಿಯೇ! ಅರಬಿ ನಾಣ್ಣುಡಿಯಲ್ಲಿ ಯಾವುದಾದರೂ ಗೋತ್ರಕ್ಕೆ ಸೇರಿದ ವ್ಯಕ್ತಿಯನ್ನು ಆ ಗೋತ್ರದ 
ಸಹೋದರ ಎನ್ನಲಾಗುತ್ತದೆ. ಅವರ ಜನಾಂಗದ ವ್ಯಕ್ತಿಗಳು ಹೀಗೆ ಹೇಳುವುದರ ಅರ್ಥ, “ನಮ್ಮ ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕ 
ಹಿನ್ನೆಲೆಯುಳ್ಳ ಮನೆತನದ ಮಹಿಳೆಯೇ! ನೀನು ಇದೆಂತಹ ಕೆಲಸ ಮಾಡಿದೆ?” ಎಂದಾಗಿತ್ತು. 


ಕಾಂಡ - 16 


490 


ದಾಸ ಅವನು ನನಗೆ ಗ್ರಂಥ ನೀಡಿದನು. ಪ್ರವಾದಿಯನ್ನಾಗಿ 
ಮಾಡಿದನು- 


, ಮತ್ತು ನನ್ನನ್ನು ನಾನೆಲ್ಲಿದ್ದರೂ ಅನುಗ್ರಹೀತನಾಗಿರುವಂತೆ 


ಮಾಡಿದನು ಮತ್ತು ನನ್ನ ಬಾಳಿನುದ್ದಕ್ಕೂ ನಮಾರುಖ್‌ ಮತ್ತು ೫೬ ಗ! 111] ಬಗ 
ರುಕಾತ್‌ ಪಾಲಿಸುತ್ತಿರಲು ಆಜ್ಞೆಯಿತ್ತನು. 


ಅ 


, ನನ್ನನ್ನು ನನ್ನ ಮಾತೆಯ ಖುಣ ಸಂದಾಯ ಮಾಡುವವನಾಗಿಸಿ ರಬಿ 3255 ಬ್ರಿ ಕ 


ದನು!" ಮತ್ತು ನನ್ನನ್ನು ಅಹಂಕಾರಿಯನ್ನಾಗಿಯೂ ದುಷ್ಟ 
ನನ್ನಾಗಿಯೂ ಮಾಡಿರುವುದಿಲ್ಲ. 


. ನಾನು ಜನಿಸಿದಾಗಲೂ ಸಾಯುವಾಗಲೂ ಜೀವಂತಗೊಳಿಸಿ ಎಬ್ಬಿಸ 


ಲ್ಪಡುವಾಗಲೂ ನನ್ನ ಮೇಲೆ ಶಾಂತಿ ಇದೆ." 


. ಇವರೇ ಮರ್ಯಮರ ಪುತ್ರ ಈಸಾ. ಇವರ ಬಗ್ಗೆ ಜನರು 


ಸಂಶಯ ಪಡುತ್ತಿರುವುದರ ಸತ್ಕಾ೦ಶವಿದು. 


. ಯಾರನ್ನಾದರೂ ಮಗನಾಗಿ ಮಾಡಿಕೊಳ್ಳುವುದು ಅಲ್ಲಾಹನಿಗೆ 


ಭೂಷಣವಲ್ಲ. ಅವನು ಪರಿಶುದ್ಧನು. ಅವನು, ಏನಾದರೂ 
ಆಗಬೇಕೆಂದು ತೀರ್ಮಾನಿಸಿದರೆ 'ಆಗು' ಎಂದು ಬಿಡುತ್ತಾನೆ 
ಮತ್ತು ಅದು ಆಗಿಬಿಡುತ್ತದೆ." 


po pa ೯ 
. (ಈಸಾ ಹೀಗೆ ಹೇಳಿದ್ದರು): "ನಿಶ್ಚಯವಾಗಿಯೂ ಅಲ್ಲಾಹನು ನನ್ನ. ೭22 4; ಬೈ) ಬಿ) 


. ಇದಕ್ಕೆ ಮೊದಲು 21ನೆಯ ಸೂಕ್ತದಲ್ಲಿ ಪ್ರಸ್ತಾಪಿಸಲಾಗಿರುವ 'ನಿದರ್ಶನ' ಇದುವೇ ಆಗಿತ್ತು. ತೊಟ್ಟಿಲಲ್ಲಿ ಬಿದ್ದುಕೊ೦ಡಿದ್ದ ನವಜಾತ 


ಶಿಶು ಮಾತನಾಡಲಾರಂಭಿಸಿತು. ಅದರಿಂದ ಅದೊಂದು ಪಾಪದ ಪರಿಣಾಮವಲ್ಲ ಬದಲಾಗಿ ಅಲ್ಲಾಹನು ತೋರಿಸಿರುವ ಪವಾಡವಾಗಿದೆ 
ಎಂಬ ವಿಷಯ ಎಲ್ಲರಿಗೂ ಸ್ಪಷ್ಟವಾಯಿತು. ಆಲಿ ಇಮ್ರಾನ್‌ ಅಧ್ಯಾಯದ ಸೂಕ್ತ 46 ಮತ್ತು ಅಲ್‌ ಮಾಇದಃ ಅಧ್ಯಾಯದ ಸೂಕ್ತ 
110ರಲ್ಲಿಯೂ ಹ. ಈಸಾ(ಅ) ತೊಟ್ಟಿಲಲ್ಲೇ ಮಾತನಾಡಿದರೆ೦ದು ಹೇಳಲಾಗಿದೆ. 


. ಇಲ್ಲಿ ತಂದೆ-ತಾಯಿಗಳ ಬಾಧ್ಯತೆಯನ್ನು ಈಡೇರಿಸುವವನು ಎನ್ನುವ ಬದಲು ತಾಯಿಯ ಬಾಧ್ಯತೆಯನ್ನು ಈಡೇರಿಸುವವನು ಎನ್ನಲಾಗಿದೆ. 


ಈಸಾರಿಗೆ(ಅ) ತಂದೆ ಇರಲಿಲ್ಲ ಎಂಬುದಕ್ಕೆ ಇದೂ ಒಂದು ಆಧಾರವಾಗಿದೆ. ಕುರ್‌ಆನಿನಲ್ಲಿ ಎಲ್ಲೆಡೆ ಅವರನ್ನು 'ಈಸಾ ಬಿನ್‌ 
ಮರ್ಯಮ್‌' ಎಂದು ಕರೆಯಲಾಗಿರುವುದೂ ಇದಕ್ಕಿರುವ ಒಂದು ಸ್ಪಷ್ಟ ಸಾಕ್ಸ್ಯವಾಗಿದೆ. 


. ಈ ದೃಷ್ಟಾಂತವನ್ನು ತೋರಿಸುವ ಮೂಲಕ ಅಲ್ಲಾಹನು ಆಗಲೇ ಬನೀಇಸ್ರಾಈಲರ ಮುಂದೆ ತನ್ನ ಹೊಣೆಯನ್ನು ಪೂರ್ತಿಗೊಳಿಸಿದ್ದನು. 


ಯೌವನಾವಸ್ಥೆಗೆ ತಲಪಿದ ನಂತರ ಹ. ಈಸಾ(ಅ) ಪ್ರವಾದಿತ್ವದ ಕೆಲಸ ಆರಂಭಿಸಿದಾಗ ಅವರ ಜನಾಂಗದವರು ಅವರನ್ನು 
ನಿರಾಕರಿಸಿದರು. ಮಾತ್ರವಲ್ಲ ಅವರಿಗೆ ಜೀವ ಬೆದರಿಕೆಯೊಡ್ಡಿದರು. ಅವರ ಮಾತೆಯ ಮೇಲೆ ವ್ಯಭಿಚಾರದ ಆರೋಪ ಹೊರಿಸಲೂ 
ಅವರು ಹೇಸಲಿಲ್ಲ. ಆದ್ದರಿಂದಲೇ ಅಲ್ಲಾಹನು ಯಾವ ಜನಾಂಗಕ್ಕೂ ನೀಡದೇ ಇದ್ದಂತಹ ಶಿಕ್ಬೆಯನ್ನು ಅವರಿಗೆ ನೀಡಿದನು. 


. ಇದು ಕ್ರೈಸ್ತರ ಮಟ್ಟಿಗೆ ಅಲ್ಲಾಹನು ತನ್ನ ಹೊಣೆಯನ್ನು ಪೂರ್ತಿಗೊಳಿಸಿರುವುದಾಗಿದೆ. ಪವಾಡ ಸದೃಶವಾಗಿ ಹುಟ್ಟುವುದು ಅವರನ್ನು 


ದೇವಪುತ್ರ (ಶಾಂತಂ ಪಾಪಂ) ಎ೦ದು ಭಾವಿಸಲು ಆಧಾರವಲ್ಲ. 


16. ಮಿರ್ಯಿಯಾ್‌ 


ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುತ್ತಾನೆ. ಆದುದರಿ೦ದ ನೀವು 
ಅವನ ದಾಸ್ಕ-ಆರಾಧನೆಯನ್ನೇ ಮಾಡಿರಿ. ಇದುವೇ ನೇರ ಮಾರ್ಗ." 


. ಆದರೆ ಆ ಬಳಿಕ ವಿವಿಧ ಪ೦ಗಡಗಳು ಪರಸ್ಪರ ಭಿನ್ನಾಭಿಪ್ರಾಯ 
ತಾಳಲಾರ೦ಭಿಸಿದುವು. ಆದುದರಿ೦ದ ಸತ್ಯನಿಷೇಧಿಗಳಿಗೆ ಅವರು 
ಕಾಣಲಿರುವ ಒ೦ದು ಮಹಾದಿನವು ವಿನಾಶ ಕಾಲವಾಗಿರುವುದು. 


. ಅವರು ನಮ್ಮ ಮುಂದೆ ಹಾಜರಾಗುವ೦ದು ಅವರ ಕಿವಿಗಳೂ 
ಚೆನ್ನಾಗಿ ಆಲಿಸುತ್ತಿರುವುವು ಮತ್ತು ಅವರ ಕಣ್ಣುಗಳೂ ಚೆನ್ನಾಗಿ 
ನೋಡುತ್ತಿರುವುವು. ಆದರೆ ಇ೦ದು ಈ ಅಕ್ರಮಿಗಳು ಸುವ್ಯಕ್ತ 
ಪಥಭ್ರಷ್ಟತೆಯಲ್ಲಿ ಬಿದ್ದಿರುತ್ತಾರೆ. 


. ಓ ಪೈಗ೦ಬರರೇ, ಇವರು ಅಲಕ್ಷ್ಯರಾಗಿರುವ ಹಾಗೂ 
ವಿಶ್ವಾಸವಿರಿಸದಿರುವ ಈ ಸ್ಥಿತಿಯಲ್ಲಿ ತೀರ್ಪು ನೀಡಲಾಗುವ 
ಹಾಗೂ ವಿಷಾದಿಸುವ ಹೊರತು ಯಾವ ಅನ್ನ ಮಾರ್ಗವೂ 
ಕಾಣದಿರುವಂತಹ ಆ ದಿನದ ಬಗ್ಗೆ ಇವರನ್ನು ಎಚ್ಚರಿಸಿರಿ. 


. ಕಟ್ಟಕಡೆಗೆ ಈ ಭೂಮಿ ಹಾಗೂ ಇದರಲ್ಲಿರುವ ಸಕಲ ವಸ್ತುಗಳ 
ಉತ್ತರಾಧಿಕಾರಿಗಳು ನಾವೇ ಆಗಿರುವೆವು ಮತ್ತು ಎಲ್ಲರೂ 
ನಮ್ಮ ಕಡೆಗೇ ಮರಳಿಸಲ್ಪಡುವರು. 

. ಈ ಗ್ರ೦ಥದಲ್ಲಿ ಇಬ್‌ರಾಹೀಮರ ಬಗ್ಗೆ ಪ್ರಸ್ತಾಪಿಸಿರಿ. 
ನಿಶ್ಚಯವಾಗಿಯೂ ಅವರೊಬ್ಬ ಸತ್ಯ ಸ೦ಧರೂ ಪ್ರವಾದಿಯೂ 
ಆಗಿದ್ದರು. 


. ಅವರು ತಮ್ಮ ತಂದೆಯೊಡನೆ, "ಅಪ್ಪಾ, ಆಲಿಸಲಾಗದ, 
ನೋಡಲಾಗದ ಮತ್ತು ತಮ್ಮ ಯಾವ ಕೆಲಸಕ್ಕೂ ಬಾರದ ವಸ್ತು 
ಗಳನ್ನು ತಾವೇಕೆ ಆರಾಧಿಸುತ್ತೀರಿ? 


. ಅಪ್ಪಾ, ತಮಗೆ ಬಂದಿರದ ಜ್ಞಾನವೊ೦ದು ನನಗೆ ಬಂದಿವೆ. ತಾವು 
ನನ್ನನ್ನು ಅನುಸರಿಸಿರಿ. ನಾನು ತಮಗೆ ನೇರ ಮಾರ್ಗವನ್ನು 
ತೋರಿಸುವೆನು. 


. ಅಪ್ಪಾ, ತಾವು ಶೈತಾನನ ದಾಸ್ಕ-ಆರಾಧನೆ ಮಾಡಬೇಡಿರಿ. 
ಶೈತಾನನು ರಹ್ಮಾನನ (ಕರುಣಾ ನಿಧಿಯ) ಆಜ್ಞೋಲ್ಲ೦ಘಕನು. 


ಕಾಂಡ - 16 


499 


ಅನ ಎದಿ je ದ. 


us bol 


ಹಿ 


STN Wa 
ಅಭಿ pA “ರಚ ಬಿ%ಿ 


ಹ 
ಫಿ ಕ್ರ 


ಚ ಬ gS 
ಇಟ್ಟಿ Pie NEL 

pve) AUP) 

CUT USC IES 


ಶ್‌ ಲ್ಲ 


SUSE YS 
ef PENS 1 


2ಜಿ ನೆ ಟ್‌ 
ಪ್ರಜ್ವಲ + AEN) ys 
ಇತ್ತ ಫಗ 


"ರ್‌ 


. ಅಪ್ಪಾ, ತಾವು ರಹ್ಮಾನನ ಶಿಕ್ಷೆಗೆ ಗುರಿಯಾಗಿ ಬಿಡುವಿರಿ ಹಾಗೂ 
ಶೈತಾನನ ಸಂಗಾತಿಯಾಗಿ ಬಿಡುವಿರಿ ಎಂಬ ಭಯ ನನಗಿದೆ” 
ಎಂದು ಹೇಳಿದರು. 


. (ಈ ಸಂದರ್ಭವನ್ನೂ ಇವರಿಗೆ ನೆನಪಿಸಿರಿ)ಿ ಆಗ ತಂದೆಯು, 
"ಇಬ್‌ರಾಹೀಮ್‌, ನೀನೇನು ನನ್ನ ಆರಾದ್ಯರಿಂದ 
ವಿಮುಖನಾದೆಯಾ? ನೀನು (ಈ ನೀತಿಯನ್ನು) ಕೈ ಬಿಡದಿದ್ದರೆ 
ನಾನು ನಿನ್ನನ್ನು ಕಲ್ಲೆಸೆದು ಕೊ೦ದು ಹಾಕುವೆನು. ನೀನು ನನ್ನಿ೦ದ 
ಶಾಶ್ವತವಾಗಿ ತೊಲಗಿಬಿಡು" ಎಂದನು. 


. ಆಗ ಇಬ್‌ರಾಹೀಮರು, "ತಮಗೆ ಸಲಾಮ್‌, ತಮ್ಮನ್ನು ಕ್ಸಮಿಸ 
ಲಿಕ್ಕಾಗಿ ನಾನು ನನ್ನ ಪ್ರಭುವಿನೊಡನೆ ಪ್ರಾರ್ಥಿಸುವೆನು. ನನ್ನ 
ಪ್ರಭು ನನ್ನ ಮೇಲೆ ಅತ್ಯಧಿಕ ಕೃಪೆಯುಳ್ಳವನು. 


. ನಾನು ತಮ್ಮನ್ನೂ ತಾವೆಲ್ಲರೂ ಅಲ್ಲಾಹನನ್ನು ಬಿಟ್ಟು ಕೂಗಿ 
ಪ್ರಾರ್ಥಿಸುತ್ತಿರುವವುಗಳನ್ನೂ ಬಿಟ್ಟಗಲಿ ಹೋಗುತ್ತೇನೆ. ನಾನಂತೂ 
ನನ್ನ ಪ್ರಭುವನ್ನು ಮಾತ್ರ ಪ್ರಾರ್ಥಿಸುವೆನು. ನಾನು ನನ್ನ 
ಪ್ರಭುವನ್ನು ಪ್ರಾರ್ಥಿಸಿ ನಿರಾಶನಾಗಲಾರೆ ಎ೦ದು ನನಗೆ ಭರವಸೆ 
ಯಿದೆ" ಎಂದರು. 


. ಆ ಪ್ರಕಾರ ಅವರು (ಇಬ್‌ರಾಹೀಮರು) ಅವರನ್ನೂ ಅವರ 
ದೇವೇತರ ಆರಾಧ್ಯರನ್ನೂ ಬಿಟ್ಟಗಲಿದಾಗ ನಾವು ಅವರಿಗೆ 
ಇಸ್‌ಹಾಕ್‌ ಮತ್ತು ಯಲ್‌ಕೂಬರ೦ತಹ ಸಂತತಿಯನ್ನು ಪ್ರದಾನ 
ಮಾಡಿದೆವು ಮತ್ತು ಪ್ರತಿಯೊಬ್ಬನನ್ನೂ ಪ್ರವಾದಿಯನ್ನಾಗಿ 
ಮಾಡಿದೆವು. 


. ಅವರಿಗೆ ನಮ್ಮ ಕರುಣೆಯನ್ನೂ ಪ್ರದಾನ ಮಾಡಿದೆವು ಮತ್ತು 
ನಿಜವಾದ ಖ್ಯಾತಿಯನ್ನು ನೀಡಿದೆವು. 


ಈ ಗ್ರ೦ಥದಲ್ಲಿ ಮೂಸಾರ ಕುರಿತು ಪ್ರಸ್ತಾಪಿಸಿರಿ. ಅವರೊಬ್ಬ 
ಆಯ್ದ ವ್ಯಕ್ತಿಯಾಗಿದ್ದರು ಮತ್ತು ರಸೂಲ್‌ (ಸಂದೇಶವಾಹಕ) 
ಹಾಗೂ ನಬೀ” (ಪ್ರವಾದಿ) ಆಗಿದ್ದರು. 


(ಉಟ ಘಾ ಭ್ಯ ರ ಸಿಸ್‌ ಖೂ pe - 
೬. ಕ್ರ 


6 
'ಬ್ರ1 ಟಖ 6 


392 ಲಬ ಫೋ ಸಉಅಲ ಲ ಲ್ಸ 
PAG i Os St 64 
ಲ್‌ ಡ್‌ 


ಗ್ಗ TAG PE 


EL J 


ದ್‌ ೨೫3೨9144 ಸ 19 ಲ್‌ ನ್‌ 

ಸಪರ OC Jel 

ಜ್‌ RI Pea Bp ಇತ್‌ 
ಡಿ 


sey gS! Yur 
ಎರಗಿ 


೨ ೨೨32” ಲ 


ಇಸಿಜಿ GAUL 
ಗ್‌ pS ಸ | 
ಚ ಒಪ ಭಲ 

eS el 


MEI ಸರಿ ON 
ಆ ತ್‌ 


ಇ? 


3 


. 'ರಸೂಲ್‌' ಎ೦ದರೆ ಸಂದೇಶವಾಹಕ, ಕಳುಹಿಸಲ್ಪಟ್ಟವ. 'ನಬಿ' ಎಂಬ ಪದದ ಬಗ್ಗೆ ನಿಘ೦ಟುಕಾರರಲ್ಲಿ ಭಿನ್ನಾಭಿಪ್ರಾಯವಿದೆ. ಕೆಲವರ 
ಪ್ರಕಾರ 'ನಬಿ' ಎ೦ದರೆ ಸುದ್ದಿ ತಲಪಿಸುವವನು. ಇನ್ನು ಕೆಲವರ ಪ್ರಕಾರ 'ನಬಿ' ಎ೦ದರೆ 'ಉನ್ನತ ಪದವಿ' ಮತ್ತು 'ಉಚ್ಚಸ್ಥಾನದಲ್ಲಿರುವವನು.' 
ಆದ್ದರಿಂದ ಯಾರನ್ನಾದರೂ 'ರಸೂಲ್‌-ನಬಿ' ಎಂದು ಹೇಳಿದರೆ ಅದರ ಅರ್ಥ 'ಉನ್ನತ ಸ್ಥಾನದಲ್ಲಿರುವ ಸ೦ದೇಶವಾಹಕ' ಅಥವಾ 


ಕಾಂಡ - 16 


16. ಮಿರ್ಯ'ಬಟ್‌ೌ್‌ ಜ್‌ 


52. ನಾವು ಅವರನ್ನು 'ತೂರ್‌' (ಪರ್ವತದ) ಬಲಗಡೆಯಿಂದ ಕರೆದೆವು. ಯಹ ರೂ ಬುಜ; 
4%. ದ್‌್‌ ಧ್‌ Pod | pS 


ರಹಸ್ಯ ಸಂಭಾಷಣೆಯ ಮೂಲಕ ಅವರಿಗೆ ಸಾಮೊಪ್ಯ ಪ್ರದಾನ 


ಜಸ 
ಮಾಡಿದೆವು. ಎಟಿ ಹೌ) 


pe 


. ಮತ್ತು ನಮ್ಮ ಕೃಷೆಯಿಂದ ಅವರ ಸಹೋದರ ಹಾರೂನರನ್ನು ಗ 525 ಕ್ಷೆ 45 ರಗ 
ಪ್ರವಾದಿಯಾಗಿ ಮಾಡಿ ಅವರಿಗೆ (ಸಹಾಯಕನನ್ನಾಗಿ ಮಾಡಿ) 
ಕೊಟ್ಟೆವು. 


ಕ್ಟ್‌ 


, ಈ ಗ್ರಂಥದಲ್ಲಿ ಇಸ್ಮಾಈಲರ ಕುರಿತು ಪ್ರಸ್ತಾಪಿಸಿರಿ. ಅವರು ಟಗ ಟ್ರಿ]; 
_ > ಲ್‌ 


ಕ 


ವಚನಪಾಲಕರಾಗಿದ್ದರು ಮತ್ತು ಸಂದೇಶವಾಹಕ ಹಾಗೂ ಪ್ರವಾದಿ ಗ ” ಶ್‌ ಯ 
೬1. js ok ಈ HUE OE YSN 6 


. ಅವರು ತನ್ನ ಮನೆಯವರಿಗೆ ನಮಾರು್‌ ಮತ್ತು ರುಕಾತ್‌ನ ಸ ಗ ನಿಟ್ಟು ಸ 06% 
ಅಪ್ಪಣೆ ಕೊಡುತ್ತಿದ್ದರು ಮತ್ತು ತನ್ನ ಪ್ರಭುವಿನ ಬಳಿ ಓರ್ವ ಎಕ ಳು ಗ ಯೊ ಗ್ರ 
ಪ್ರೀತಿಪಾತ್ರ ವ್ಯಕ್ತಿಯಾಗಿದ್ದರು. 


. ಈ ಗ್ರಂಥದಲ್ಲಿ ಇದ್‌ರೀಸರ ಕುರಿತು ಪ್ರಸ್ತಾಪಿಸಿರಿ. ಅವರೊಬ್ಬ ಬ) ಸಿಸಿ ಮಹಿ ತ್ರಿ ಜಸಿ) 
ಸತ್ಯಸಂಧ ಹಾಗೂ ಓರ್ವ ಪ್ರವಾದಿಯಾಗಿದ್ದರು. ಕೆ ತೆ] 06 


ಗರ್ಜ್‌ 


ಗ್‌ೆ 


. ನಾವು ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದೆವು. © ಬ ಟಪ್‌ ಸಿಟ್‌ 
. ಈ ಪ್ರವಾದಿಗಳು ಲಲ್ಲಾಹನು ಅನುಗ್ರಹಿಸಿದವರಾಗಿದ್ದು, ಆದಮರ ಸಿಗ ಬು ೫ ಶ್ರ 
ತ್‌ 4 ಟ್‌ [ಕ್ಟ 
ಸ೦ತತಿಯಿ೦ದಲೂ ನಾವು ನೂಹರೊಂದಿಗೆ ನಾವೆಯಲ್ಲಿ ಪೊಜೆ ಹಿ 
'ಅಲ್ಲಾಹನ ವತಿಯಿಂದ ಸುದ್ದಿ ತಲಪಿಸುವ ಸಂದೇಶವಾಹಕ' ಎಂದಾಗುತ್ತದೆ. ಪವಿತ್ರ ಕುರ್‌ಆನಿನಲ್ಲಿ ಈ ಎರಡೂ ಪದಗಳು 
ಸಾಮಾನ್ಯವಾಗಿ ಸಮಾನಾರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿವೆ. ಆದರೆ ಕೆಲವು ಕಡೆಗಳಲ್ಲಿ ಅದರ ಪ್ರಯೋಗವನ್ನು ಗಮನಿಸಿದರೆ ಆ ಎರಡು 
ಪದವಿಗಳಲ್ಲಿ ಸ್ಥಾನ ಮತ್ತು ಕಾರ್ಯದ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಪಾರಿಭಾಷಿಕ ವ್ಯತ್ಯಾಸವಿದೆ ಎ೦ದು ವ್ಯಕ್ತವಾಗುತ್ತದೆ. ಉದಾ: 
ಅಲ್‌ ಹಜ್ಜ್‌ ಅಧ್ಯಾಯದ 52ನೆಯ ಸೂಕ್ತದಲ್ಲಿ ಹೀಗೆನ್ನಲಾಗಿದೆ, "ನಾವು ನಿಮಗಿಂತ ಮೊದಲು ಬೇರಾವುದೇ ಕಾರ್ಯಕ್ಕಾಗಿ 
ರಸೂಲರನ್ನಾಗಲಿ, ನಬಿಯನ್ನಾಗಲಿ ಕಳುಹಿಸಿಲ್ಲ. ಆದರೆ....." 'ರಸೂಲ್‌' ಮತ್ತು 'ನಬಿ' ಬೇರೆ ಬೇರೆ ಪದಗಳು ಮತ್ತು ಅವುಗಳ 
ನಡುವೆ ನಿಶ್ಚಿತವಾದ ಪಾರಿಭಾಷಿಕ ವೃತ್ಕಾಸವಿದೆ ಎ೦ದು ಇದರಿಂದ ವ್ಯಕ್ತವಾಗುತ್ತದೆ. ಆದ್ದರಿಂದ ಈ ವೃತ್ಕಾಸದ ಸ್ವರೂಪವೇನು 
ಎಂಬ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ ಚರ್ಚೆ ಮುಂದುವರಿದಿದೆ. ಆದರೆ ನಿಖರವಾದ ಆಧಾರಪ್ರಮಾಣಗಳ ಮೂಲಕ ಯಾರೂ 'ರಸೂಲ್‌' 
ಮತ್ತು 'ನಬಿ'ಗಳ ವಿಭಿನ್ನ ಸ್ಥಾನಮಾನಗಳನ್ನು ಗೊತ್ತುಪಡಿಸಲಿಲ್ಲ ಎಂಬುದು ಒಂದು ವಾಸ್ತವಿಕತೆಯಾಗಿದೆ. ಹೆಚ್ಚೆಂದರೆ 'ರಸೂಲ್‌' 
ಎಂಬ ಪದ 'ನಬಿ' ಎಂಬ ಪದಕ್ಕಿಂತ ವಿಶಿಷ್ಟವಾದುದು ಎಂದು ಹೇಳಬಹುದಾಗಿದೆ. ಅರ್ಥಾತ್‌ ಪ್ರತಿಯೊಬ್ಬ ರಸೂಲರೂ 
'ನಬಿ'ಯಾಗಿರುತ್ತಾರೆ. ಆದರೆ ಪ್ರತಿಯೊಬ್ಬ 'ನಬಿ' ರಸೂಲ್‌ ಆಗಲು ಸಾಧ್ಯವಿಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪ್ರವಾದಿಗಳ 
ಪೈಕಿ ಸಾಮಾನ್ಯ ಪ್ರವಾದಿಗಳಿಗಿಂತ ಪ್ರಾಮುಖ್ಯವಿರುವ ಪದವಿಯಲ್ಲಿ ನೇಮಿಸಲ್ಪಟ್ಟ ಗೌರವಾನ್ವಿತ ವ್ಯಕ್ತಿಗಳನ್ನು 'ರಸೂಲ್‌' 
ಕರೆಯಲಾಗಿದೆ. ಪ್ರವಾದಿ ವಚನವೊ೦ದರ ಮೂಲಕವೂ ಇದಕ್ಕೆ ಪುಷ್ಟಿ ದೊರೆಯುತ್ತದೆ. ಪ್ರವಾದಿವರ್ಯರೊಡನೆ(ಸ) 'ರಸೂಲ್‌'ರ ಸ 
ಕೇಳಲಾದಾಗ ಅವರು 313 ಅಥವಾ 315 ಎಂದು ಹೇಳಿದರು. 'ನಬೀ'ಗಳ ಸಂಖ್ಯೆಯ ಬಗ್ಗೆ ಕೇಳಲಾದಾಗ ಅವರು ಒಂದು 
ಇಪ್ಪತ್ತನಾಲ್ಕು ಸಾವಿರವೆ೦ದು ಹೇಳಿದರು. 


ಕಾಂಡ - 16 


ಏರಿಸಿದ್ದವರ ಸ೦ತತಿಯಿ೦ದಲೂ ಇಬ್‌ರಾಹೀಮರ ಸಂತತಿ 
ಯಿ೦ದಲೂ ಇಸ್ರಾಈಲರ ಸ೦ತತಿಯಿ೦ದಲೂ ಆಗಿದ್ದರು ಮತ್ತು 
ನಾವು ಸನ್ಮಾರ್ಗ ದರ್ಶನ ಮಾಡಿ ಪುನೀತರನ್ನಾಗಿಸಿದವರಲ್ಲೂ 
ಇವರಾಗಿದ್ದರು. ಇವರಿಗೆ ರಹ್ಮಾನನ ವಚನಗಳನ್ನು ಓದಿ ಹೇಳಿದಾಗ 
ಇವರು ಅಳುತ್ತಾ ಸಾಷ್ಟಾ೦ಗವೆರಗುತ್ತಿದ್ದರು. 


. ಅವರ ಬಳಿಕ ಅಯೋಗ್ಯರಾದವರು ಅವರ ಉತ್ತರಾಧಿಕಾರಿ 
ಗಳಾದರು. ಅವರು ನಮಾರುನ್ನು ವ್ಯರ್ಥಗೊಳಿಸಿದರು ಮತ್ತು 
ದೇಹೇಚ್ಛೆಗಳನ್ನು ಅನುಸರಿಸಿದರು. ಆದುದರಿ೦ದ ಶೀಘ್ರದಲ್ಲೇ 
ಅವರು ಪಥಭ್ರಷ್ಟತೆಯ ಪರಿಣಾಮವನ್ನು ಅನುಭವಿಸಲಿರುವರು. 


. ಆದರೆ ಪಶ್ಚಾತ್ತಾಪ ಪಟ್ಟವರೂ ಸತ್ಯವಿಶ್ವಾಸ ಸ್ವೀಕರಿಸಿಕೊ೦ಡವರೂ 
ಸತ್ಕರ್ಮ ಕೈಗೊ೦ಡವರೂ ಸ್ವರ್ಗದಲ್ಲಿ ಪ್ರವೇಶ ಪಡೆಯುವರು 
ಮತ್ತು ಅವರ ಹಕ್ಕುಚ್ಕುತಿ ಕಿಂಚಿತ್ತೂ ಆಗದು. 


ಅವರಿಗಾಗಿ ರಹ್ಮಾನನು ತನ್ನ ದಾಸರಿಗೆ ಪರೋಕ್ಷ ವಾಗ್ದಾನ 
ವಿತ್ತಿರುವ ಶಾಶ್ವತವಾದ ಸ್ವರ್ಗೊೋದ್ಯಾನಗಳಿವೆ ಮತ್ತು ನಿಶ್ಚಯ 
ವಾಗಿಯೂ ಈ ವಾಗ್ದಾನ ಪೂರ್ಣಗೊಂಡೇ ತೀರುವುದು. 


. ಅಲ್ಲಿ ಅವರು ಯಾವುದೇ ಅಸಭ್ಯ ಮಾತುಗಳನ್ನು ಆಲಿಸಲಾರರು. 
ಅವರು ಉತ್ತಮವಾದುದನ್ನೇ ಆಲಿಸುವರು. ಅವರಿಗೆ ಅವರ 
ಆಹಾರವೂ ಬೆಳಗುಬೈಗುಗಳಲ್ಲಿ ನಿರ೦ತರ ಸಿಗುತ್ತಲೇ ಇರುವುದು. 


. ಇದುವೇ ಆ ಸ್ವರ್ಗ. ನಾವು ನಮ್ಮ ದಾಸರಲ್ಲಿ ಧರ್ಮನಿಷ್ಠ 
ರಾಗಿದ್ದವನನ್ನು ಅದರ ವಾರೀಸುದಾರನನ್ನಾಗಿ ಮಾಡುವೆವು. 


. (ಓ ಪೈಗ೦ಬರರೇ) ನಾವು ನಿಮ್ಮ ಪ್ರಭುವಿನ ಅಪ್ಪಣೆ ಇಲ್ಲದೆ 
ಇಳಿದು ಬರುವುದಿಲ್ಲ. ನಮ್ಮ ಮುಂದೆ, ನಮ್ಮ ಹಿಂದೆ ಮತ್ತು 
ಅವುಗಳ ನಡುವೆ ಏನೆಲ್ಲ ಇರುವುದೋ ಅವೆಲ್ಲವುಗಳ ಮಾಲಕನು 
ಅವನೇ ಮತ್ತು ನಿಮ್ಮ ಪ್ರಭು ಮರೆತು ಬಿಡುವವನಲ್ಲ. 


. ಅವನು ಆಕಾಶಗಳ, ಭೂಮಿಯ ಮತ್ತು ಅವುಗಳ ನಡುವೆಯಿರುವ 
ಸರ್ವಸ್ವಗಳ ಪಾಲಕ ಪ್ರಭು. ಆದುದರಿ೦ದ ನೀವು ಅವನ ದಾಸ್ಕ- 


ಸ 


ಕರಿ 3 ಜಿ ೫ 
ಖಯ” ANIC 


ಗೆರಿ ಊರಗೆ DB 
ರ್‌ .... 


ತೆ ಠ್‌ ಕ್ಸ್‌ 


೨ 


2% 4 


22 EE A be ರಟ 

3 ಪ್ರಭೂ 3 56S 

ತಿಯ 

LS SNES 

"ಬಿ. ೬ ಹಿ ತೃ 
8೪46 ಕ್ರ 


ದ 
ANB 


ಆಜ ಗು ಲಸ 
ES 


RARE 


ಅ 


ಬ a 


(ಪಿ.ಎ 
ok AL 


sds ಹಿಖಿ ಚಟ ಕ್ವಿ USPS 
ಅದ್ರೆ ೮೭ ಹಿ 


MH) ೨ GCA 


ಹ 


ಜಿ ಡಿ ಡ್‌್‌ 
os Ly oA 
ಗ? 7 ELST ಸ 


ಡ್‌ 


LW 


ಕ್‌ 


ULES SN gE ಫ್ರಿ) 
ಗತ ಕ ಭ್ರೂ 3 ಜಸಿ? BE ಲ 


15. ಇದು ಅಲ್ಲಾಹನ ವಚನವಾದರೂ ಇಲ್ಲಿ ಮಾತನಾಡುತ್ತಿರುವವರು ದೇವಚರರಾಗಿದ್ದಾರೆ. ಅರ್ಥಾತ್‌ ನಾವು ನಮ್ಮಿಚ್ಛೆಯಂತೆ ಬರುವುದಿಲ್ಲ, 


ಬದಲಾಗಿ ಅಲ್ಲಾಹನು ಕಳುಹಿಸುವಾಗ ಆಗಮಿಸುತ್ತೇವೆ ಎಂದು ದೇವಚರರು ಪ್ರವಾದಿವರ್ಯರೊಂದಿಗೇಸ) ಹೇಳುತ್ತಿದ್ದಾರೆ. 


ಕಾಂಡ - 16 


16. ಮಿರ್ಯಿಯ್‌ 


ಆರಾಧನೆ ಮಾಡಿರಿ ಮತ್ತು ಅವನ ದಾಸ್ಕ-ಆರಾಧನೆಯಲ್ಲೇ 
ಸ್ಥಿರವಾಗಿರಿ. ನಿಮ್ಮ ತಿಳುವಳಿಕೆಯಲ್ಲಿ ಅವನಿಗೆ ಸರಿಸಮಾನನಾದ 
ವನು ಯಾರಾದರೂ ಇದ್ದಾನೆಯೇ? 


ಸತ್ತು ಹೋದ ಮೇಲೆ ನಿಜಕ್ಕೂ ಜೀವಂತಗೊಳಿಸಿ 
ತೆರಲ್ಪಡುವೆನೇ?' ಎಂದು ಮಾನವನು ಪ್ರಶ್ನಿಸುತ್ತಾನೆ. 


. ಮಾನವನು ಮೊದಲು ಏನೂ ಆಗಿಲ್ಲದಿದ್ದಾಗ ನಾವು ಅವನನ್ನು 
ಸೃಷ್ಟಿಸಿದ್ದುದು ಅವನಿಗೆ ನೆನಪಾಗುವುದಿಲ್ಲವೇ? 


. ನಿಮ್ಮ ಪ್ರಭುವಿನಾಣೆ ನಾವು ಇವರೆಲ್ಲರನ್ನೂ ಇವರ ಸ೦ಗಡ 
ಶೈತಾನರನ್ನೂ ಖಂಡಿತವಾಗಿಯೂ ಸುತ್ತುಗಟ್ಟಿ ಆ ಬಳಿಕ ನರಕದ 
ಸುತ್ತಲೂ ತ೦ದು ಇವರನ್ನು ಮುಗ್ಗರಿಸಿ ಬೀಳಿಸುವೆವು. 


. ಅನಂತರ ಎಲ್ಲ ಗು೦ಪುಗಳಿ೦ದಲೂ ರಹ್ಮಾನನ ವಿರುದ್ಧ ಹೆಚ್ಚು 
ಉದ್ದಟನಾಗಿದ್ದ ಪ್ರತಿಯೊಬ್ಬನನ್ನೂ ಹೆಕ್ಕಿ ತೆಗೆಯುವೆವು- 


. ಇವರ ಪೈಕಿ ನರಕದಲ್ಲಿ ತಳ್ಳಲ್ಪಡಲು ಅತಿ ಹೆಚ್ಚು ಅರ್ಹರು 
ಯಾರೆ೦ಬುದನ್ನೂ ನಾವು ತಿಳಿದಿದ್ದೇವೆ. 


. ನಿಮ್ಮ ಪೈಕಿ ನರಕವನ್ನು ಹಾದು ಹೋಗದವರು ಯಾರೂ 
ಇರಲಾರರು. ಇದೊ೦ದು ನಿರ್ಧರಿತ ವಿಷಯವಾಗಿದ್ದು ಇದನ್ನು 
ಪೂರ್ಣಗೊಳಿಸುವುದು ನಿಮ್ಮ ಪ್ರಭುವಿನ ಬಾಧ್ಯತೆಯಾಗಿದೆ. 


. ಆ ಬಳಿಕ ನಾವು (ಭೂಲೋಕದಲ್ಲಿ) ಧರ್ಮನಿಷ್ಕರಾಗಿದ್ದವರನ್ನು 
ರಕ್ಸಿಸಿಕೊಳ್ಳುವೆವು ಮತ್ತು ಅಕ್ರಮಿಗಳನ್ನು ಅಲ್ಲೇ ಬಿದ್ದಿರಲು 
ಬಿಟ್ಟು ಬಿಡುವೆವು. 


. ಇವರಿಗೆ ನಮ್ಮ ಸುವ್ಯಕ್ತ ವಚನಗಳನ್ನು ಓದಿ ಹೇಳಿದಾಗ ಸತ್ಯ 
ನಿಷೇಧಿಗಳು ಸತ್ಯವಿಶ್ವಾಸಿಗಳೊಡನೆ, "ನಮ್ಮಿ ಎರಡು ಪಂಗಡಗಳ 
ಪೈಕಿ ಯಾರು ಉತ್ತಮ ಸ್ಥಿತಿಯಲ್ಲಿದ್ದಾರೆ ಮತ್ತು ಯಾರ ಕೂಟ 
ಗಳು ಹೆಚ್ಚು ಶೋಭಾಯಮಾನವಾಗಿವೆ?' ಎಂದು ಕೇಳುತ್ತಾರೆ.!* 


PS 
SHU 


ಸೆ 1 
[6 3S 


US 


ಥ್ರ! ಹ ¢ ಹ್‌ 
boos 
8೭ ಜಹಿ 
MSE 1500 ಕ 
ಗು 3 
i. ಶ್‌ ಗ ೨3 
ಶಿ ಜ್‌ pe ಸ pa ಬ; ಬ 2% 


೨ ಬಟ 
ಲೌ 


ಹನಿ 


PPE Ig IONS 
ಶಿ ಲು eye 


PEN 


ಸಿಟಿಯ) SEO FE 
ee 


ಅಕ್‌ ತ್‌್‌ 


33024 2 ಸೆ 
ಗ್‌) ಲೊ 


wr ಡೆ ಕ ಫು 


ಹರ ಸಸಿ 


ರಿಪ ಹದ 
ವು 


ಅ ಯೂ ಆ ಫ್‌ 


O06 ಯಿಯ ಲ 


ಸೈಫಿ ಕಿ: HEA 
ಕ್ರ EEE TEL 


pS 


. ಮಕ್ಕಾದ ಸತ್ಯನಿಷೇಧಿಗಳು ಹೇಗೆ ವಾದಿಸುತ್ತಿದ್ದರೆ೦ದರೆ, ನೋಡಿ! ಲೋಕದಲ್ಲಿ ಯಾರಿಗೆ ಅಲ್ಲಾಹನ ಅನುಗ್ರಹ ಪ್ರಾಪ್ತವಾಗುತ್ತಿದೆ? 


ಯಾರ ಮನೆಗಳು ಹೆಚ್ಚು ಭವ್ಯವಾಗಿವೆ? ಯಾರ ಜೀವನ ಮಟ್ಟ ಉನ್ನತವಾಗಿದೆ? ಯಾರ ಸಭೆ ಸಮಾರಂಭಗಳು ವರ್ಣರಂಜಿತವಾಗಿರುತ್ತವೆ? 


ಇದೆಲ್ಲವೂ ನಮಗೆ ಪ್ರಾಪ್ತವಿದೆ. 
ಮಿಥ್ಯಮಾರ್ಗದಲ್ಲಿದ್ದು 


ಮುಸ್ಲಿಮರಾದ ನೀವು 
ಹೀಗೆ ಮೋಜಿನಿಂದಿರಲು ಮತ್ತು 


ಕಾಂಡ - 16 


ಅದರಿಂದ ವಂಚಿತರಾಗಿದ್ದೀರಿ. ಹಾಗಾದರೆ ನೀವೇ 
ನೀವು ಸನ್ಮಾರ್ಗದಲ್ಲಿದ್ದು ಕಷ್ಟ ಮತ್ತು ಬಡತನದಲ್ಲಿರಲು ಹೇಗೆ ಸಾಧ್ಯ? 


ಯೋಚಿಸಿ. ನಾವು 


. ವಸ್ತುತಃ ನಾವು ಇವರಿಗಿಂತ ಮುಂಚೆ ಇವರಿಗಿ೦ತಲೂ ಅಧಿಕ 
ಸಾಧನಾನುಕೂಲತೆಗಳನ್ನು ಹೊಂದಿದ್ದ ಹಾಗೂ ತೋರಿಕೆಯ 
ಸುಖಾಡ೦ಬರಗಳಲ್ಲಿ ಇವರಿಗಿ೦ತಲೂ ಮಿಗಿಲಾಗಿದ್ದ ಎಷ್ಟೋ 
ಜನಾ೦ಗಗಳನ್ನು ನಾಶಗೊಳಿಸಿ ಬಿಟ್ಟಿರುತ್ತೇವೆ. 


. ಇವರೊಡನೆ ಹೇಳಿರಿ: ಪಥಭ್ರಷ್ಟತೆಗೊಳಗಾಗಿರುವವನಿಗೆ ಅಂತಹವ 
ರೊಡನೆ ಮಾಡಲ್ಪಟ್ಟ ವಾಗ್ದಾನವನ್ನು ಅವರು ಕಣ್ಣಾರೆ ಕ೦ಡು 
ಕೊಳ್ಳುವವರೆಗೂ ರಹ್ಮಾನನು ಸಡಿಲು ಬಿಡುತ್ತಾನೆ. ಅದು 
ಯಾತನೆಯಾಗಿರಲಿ ಅಥವಾ ಅಂತಿಮ ಘಳಿಗೆಯಾಗಿರಲಿ - ಆಗ 
ಅವರಿಗೆ ಯಾರ ಸ್ಥಿತಿ ಕೆಟ್ಟಿದೆ ಮತ್ತು ಯಾವ ಕೂಟ ದುರ್ಬಲ 
ವಾಗಿದೆ ಎ೦ದು ಗೊತ್ತಾಗಿಬಿಡುತ್ತದೆ. 


. ಇದಕ್ಕೆ ವ್ಯತಿರಿಕ್ತವಾಗಿ ಸನ್ಮಾರ್ಗವನ್ನು ಕೈಗೊ೦ಡವರಿಗೆ ಅಲ್ಲಾಹ್‌, 
ಅವರ ಸನ್ಮಾರ್ಗದಲ್ಲಿ ವೃದ್ಧಿಯನ್ನು ದಯಪಾಲಿಸುತ್ತಾನೆ ಮತ್ತು 
ಬಾಕಿ ಉಳಿಯುವ ಪುಣ್ಯಗಳೇ ನಿಮ್ಮ ಪ್ರಭುವಿನ ಬಳಿ ಸತ್ಫಲ 
ಹಾಗೂ ಪರಿಣಾಮದ ದೃಷ್ಟಿಯಿ೦ದ ಉತ್ತಮವಾಗಿವೆ. 


. ನಮ್ಮ ವಚನಗಳನ್ನು ನಿರಾಕರಿಸುತ್ತ, 
ಮತ್ತು ಸಂತತಿಗಳನ್ನು ಖಂಡಿತವಾಗಿಯೂ 
ಇರುವೆನು" ಎನ್ನುವವನನ್ನು ಕಂಡಿರಾ? 


"ನಾನಂತು ಸಂಪತ್ತು 
ಪಡೆಯುತ್ತಲೇ 


. ಇವನಿಗೆ ಅಗೋಚರ ವಿಷಯಗಳ ಸುಳಿವು ಸಿಕ್ಕಿ ಬಿಟ್ಟಿರುವುದೇ? 
ಅಥವಾ ಇವನು ರಹ್ಮಾನನಿಂದ ಏನಾದರೂ ಕರಾರು ಪಡೆ 
ದಿರುವನೇ? 


. ಎಷ್ಟು ಮಾತ್ರಕ್ಕೂ ಇಲ್ಲ. ಇವನು ಒದರುತ್ತಿರುವುದನ್ನು ನಾವು 
ಬರೆದಿಟ್ಟುಕೊಳ್ಳುವೆವು ಮತ್ತು ಇವನಿಗೆ ಶಿಕ್ಷೆಯನ್ನು ಇನ್ನಷ್ಟು 
ವರ್ಧಿಸುವೆವು. 


. ಯಾವ ಸಾಧನಾನುಕೂಲತೆಗಳ ಕುರಿತು ಇವನು ಹೇಳುತ್ತಿರುವನೋ 
ಅವೆಲ್ಲವುಗಳಿಗೆ ನಾವೇ ವಾರೀಸುದಾರರಾಗುವೆವು ಮತ್ತು ಇವನು 
ಒಬ್ಬ೦ಟಿಗನಾಗಿ ನಮ್ಮ ಮುಂದೆ ಹಾಜರಾಗುವನು. 


. ಇವರು ಅಲ್ಲಾಹನನ್ನು ಬಿಟ್ಟು ಇತರ ಕೆಲವು ದೇವರುಗಳನ್ನು 
ಮಾಡಿಕೊಂಡಿದ್ದಾರೆ. ಅವರು ಇವರ ಬೆಂಬಲಿಗರಾದಾರೆಂದು- 


ಕಾಂಡ - 16 


ಕಗಗ ಟ್‌. IN 
ಹಥ 1 > MAGGS Bre 


ವಶವ ೨% 
KEG KAY ನ್‌ 


ಬು ಭುಖ 065 ಪ್ರತಿ 
ಸ ್‌್ರಕೆ 2 ದಿ 


429 ಕ್ಕ ನಿ 
Cayo) 


EES ತ 
ಓಲೆ NSS 
ಡದ ಯಹ ಮಿ]; 


AE ಗು 


a po 


AVS 


ಚಿ 


4 ಅ33 ಕ್ಷ] 1123513 


ಜೆ ಕ್‌ 
54 


ಜಟ್ಟ 


16. ಮಿರ್ಯಿಯ್‌ 


82. ಯಾವ ಬೆ೦ಬಲಿಗನೂ ಇರಲಾರನು. ಅವರೆಲ್ಲರೂ ಇವರ 


ದಾಸ್ಕ-ಆರಾಧನೆಯನ್ನು ನಿರಾಕರಿಸುವರು ಮಾತ್ರವಲ್ಲ ತಿರುಗಿ 
ಇವರ ವಿರೋಧಿಗಳೇ ಆಗಿಬಿಡುವರು. 


. ನಾವು ಸತ್ಯನಿಷೇಧಿಗಳ ಮೇಲೆ, ಅವರನ್ನು (ಸತ್ಯವನ್ನು 


ವಿರೋಧಿಸಲಿಕ್ಕಾಗಿ) ಚೆನ್ನಾಗಿ ಹುರಿದು೦ಬಿಸುತ್ತಿರುವ ಶೈತಾನರನ್ನು 
ಬಿಟ್ಟಿರುವುದನ್ನು ನೀವು ಕ೦ಡಿಲ್ಲವೇ? 


. ಆದುದರಿ೦ದ ಇನ್ನು ಇವರ ಮೇಲೆ ಯಾತನೆಯನ್ನೆರಗಿಸಲಿಕ್ಕಾಗಿ 


ಕಾತರರಾಗಬೇಡಿರಿ. ನಾವು ಇವರ ದಿನಗಳನ್ನು 
ಎಣಿಕೆಮಾಡುತ್ತಿದ್ದೇವೆ. 


85-86. ನಾವು 'ಧರ್ಮನಿಷ್ಠ'ರನ್ನು ರಹ್ಮಾನನ ಸನ್ನಿಧಿಯಲ್ಲಿ 


88. 


89. 


ಅತಿಥಿಗಳಂತೆ ಮುಂದೆ ತರುವ ಮತ್ತು ಅಪರಾಧಿಗಳನ್ನು 
ದಾಹಗೊ೦ಡ ಪ್ರಾಣಿಗಳಂತೆ ನರಕದ ಕಡೆಗೆ ಅಟ್ಟಿಕೊ೦ಡು 
ಹೋಗುವ ದಿನ ಬರಲಿದೆ. 


. ಆಗ ರಹ್ಮಾನನ ಸನ್ನಿಧಾನದಿ೦ದ ಅನುಮತಿ ಪಡೆದು ಕೊ೦ಡವನ 


ಹೊರತು ಜನರು ಯಾವ ಶಿಫಾರಸನ್ನೂ ತರಲು ಶಕ್ತರಾಗಲಾರರು. 
ರಹ್ಮಾನನು ಪುತ್ರನನ್ನು ಹೊಂದಿದ್ದಾನೆಂದು ಅವರು ಹೇಳುತ್ತಾರೆ. 


ನೀವು ಸೃಷ್ಟಿಸಿ ತಂದಿರುವ ಈ ಮಾತು ತೀರಾ ಅಸಂಬದ್ದ. 


90-91. ರಹ್ಮಾನನಿಗೆ ಪುತ್ರನಿರುವನೆ೦ದು ಜನರು ಆಪಾದಿಸಿದುದಕ್ಕಾಗಿ 


. ಭೂಮಿ-ಆಕಾಶಗಳಲ್ಲಿರುವವರೆಲ್ಲರೂ ಅಲ್ಲಾಹನ ಸನ್ನಿಧಿಯಲ್ಲಿ 


ಆಕಾಶ ಸಿಡಿದು ಬೀಳುವ, ಭೂಮಿ ಬಿರಿಯುವ ಮತ್ತು 
ಪರ್ವತಗಳು ಬಿದ್ದು ಹೋಗುವ ಸಮಯ ಸನ್ನಿಹಿತವಾಗಿದೆ. 


, ಯಾರನ್ನಾದರೂ ತನ್ನ ಮಗನನ್ನಾಗಿ ಮಾಡಿಕೊಳ್ಳುವುದು ರಹ್ಮಾನನಿಗೆ 


ಶೋಭಿಸುವುದಿಲ್ಲ. 


ಣು 


ದಾಸರ ನೆಲೆಯಲ್ಲಿ ಹಾಜರಾಗಲಿರುವರು. 


. ಅವನು ಎಲ್ಲರನ್ನೂ ಆವರಿಸಿಕೊ೦ಡಿದ್ದಾನೆ. ಅವನು ಅವರನ್ನು 


ಎಣಿಕೆ ಮಾಡಿಟ್ಟಿರುತ್ತಾನೆ. 


ಕಾಂಡ - 16 


2 


IK ಬಲ ಕ್‌ 
2೫ 2 ೪.೧ 


ತರಂ 


ರ್ಸ್‌ 


Po MIC be ET 32) 
ಶಿ pe 


SE ALN 
ಹ್‌ ಜ್‌ ಸ. 


¥A ಗೆ ತ ಹ ಗ್ಗ 3 pe 
ಅ EOS 3 
ES 


ತುಡ ಹೆ 


5 ಸಿಂ CMOS 
ಧಿ ಘಾ 
pe 
ಭಧ 
eb AS 
66 NE AF 
861% NUNES 


acd 


¥o 


SSN 6 
ಕಿಯಾ ಬತುತ 


. ಪುನರುತ್ಥಾನದ ದಿನದಂದು ಎಲ್ಲರೂ ಅವನ ಮುಂದೆ ಒಬ್ಬೊಬ್ಬ 95 ಖು ೬೩: 


೫ 4 ಇ 
ರಾಗಿ ಹಾಜರಾಗುವರು. 


. ನಿಶ್ಚಯವಾಗಿಯೂ ಸತ್ಮವಿಶ್ವಾಸವಿರಿಸಿಕೊಂಡು ಸತ್ಕರ್ಮವೆಸಗು ಆ 5 ೭೫8 
ತ್ತಿರುವವರಿಗಾಗಿ (ಜನರ) ಹೃದಯಗಳಲ್ಲಿ ರಹ್ಮಾನನು ಸದ್ಯವೇ ತೇ 12ಸಿ ಸ 2 ಸ ೫ 
ಅನುರಾಗವನ್ನು೦ಟು ಮಾಡುವನು." 


. ಅದುದರಿಂದ ಓ ಪೈಗಂಬರರೇ, ನೀವು ಭಯಭಕ್ತಿಯನ್ನಿರಿಸಿ ಕೈ ಸದ್ರಿ ಹುದ್ಟು ಬು) 5 ಸೆ 
ಕೊ೦ಡಿರುವವರಿಗೆ ಸುವಾರ್ತೆಯನ್ನೀಯಲಿಕ್ಕಾಗಿ ಹಾಗೂ ಹಟ ಬೆಕ್‌ ಖ್ಯ p> ಜಯ್‌ 5 
ಸಾಧಕರಿಗೆ ಎಚ್ಚರಿಕೆ ಕೊಡಲಿಕ್ಕಾಗಿಯೇ ನಾವು ಈ ವಾಣಿಯನ್ನು 
ಸರಳಗೊಳಿಸಿ ನಿಮ್ಮ ಭಾಷೆಯಲ್ಲಿ ಅವತೀರ್ಣಗೊಳಿಸಿರುತ್ತೇವೆ. 


. ಇವರಿಗಿಂತ ಮುಂಚೆ ನಾವು ಎಷ್ಟೋ ಜನಾಂಗಗಳನ್ನು ಯೌ RELIES 
ನಾಶಗೊಳಿಸಿರುತ್ತೇವೆ. ಇ೦ದು ನಿಮಗೆ ಅವುಗಳ ಸುಳಿವೇನಾದರೂ 2 ೨2% ಚ] yl ಹ pA ೨ 
ಸಿಗುತ್ತಿದೆಯೇ ಅಥವಾ ಕಿಂಚಿತ್‌ ಧ್ವನಿಯಾದರೂ ಎಲ್ಲಾದರೂ _ 


ಕೇಳಿಸುತ್ತಿದೆಯೇ? 


OY 


17. ಅರ್ಥಾತ್‌- ಇಂದು ಅವರನ್ನು ಮಕ್ಕಾದ ಕೇರಿಗಳಲ್ಲಿ ಅಪಮಾನಕ್ಕೆ ಗುರಿಪಡಿಸಲಾಗುತ್ತಿದೆ. ಆದರೆ ಈ ಪರಿಸ್ಥಿತಿ ದೀರ್ಫುಕಾಲ 
ಇರಲಾರದು. ತಮ್ಮ ಸತ್ಕರ್ಮ ಮತ್ತು ಸಚ್ಚಾರಿತ್ರ್ಯದಿ೦ದಾಗಿ ಅವರು ಅತ್ಯಂತ ಜನಪ್ರಿಯರಾಗಿ ಮಾರ್ಪಡುವ ದಿನ ದೂರವಿಲ್ಲ. 
ಮನಸ್ಸುಗಳು ಅವರೆಡೆಗೆ ಸೆಳೆಯಲ್ಪಡುವುದು, ಜಗತ್ತು ಅವರನ್ನು ಗೌರವದ ದೃಷ್ಟಿಯಿ೦ದ ನೋಡುವುದು. ದುರಾಚಾರ, ಕೆಡುಕುಗಳು, 
ದುರಹಂಕಾರ, ಅಹಂಭಾವ, ಸುಳ್ಳು ಮತ್ತು ತೋರಿಕೆಯ ಆಧಾರದಲ್ಲಿ ನಡೆಯುತ್ತಿರುವ ನಾಯಕತ್ವವು ಜನರನ್ನು ತಲೆಬಾಗುವಂತೆ 
ಮಾಡೀತು. ಆದರೆ ಜನಮನವನ್ನು ಗೆಲ್ಲಲು ಅದಕ್ಕೆ ಸಾಧ್ಯವಾಗಲಾರದು. ಅದರ ಬದಲು ಸತ್ಯ, ಪ್ರಾಮಾಣಿಕತೆ, ನಿಸ್ವಾರ್ಥತೆ ಮತ್ತು 
ಸಚ್ಚಾರಿತ್ರ್ಯದೊ೦ದಿಗೆ ಸನ್ಮಾರ್ಗದೆಡೆಗೆ ಕರೆಯುವವರಿ೦ದ ಮೊದಮೊದಲು ಜಗತ್ತು ಎಷ್ಟೇ ಬೇಸತ್ತರೂ, ಕೊನೆಗೆ ಅದು ಜನಮನವನ್ನು 
ಗೆಲ್ಲುವುದು. ಅಪ್ರಾಮಾಣಿಕ ವ್ಯಕ್ತಿಗಳು ಹೆಣೆಯುವ ಸುಳ್ಳುಗಳು ಹೆಚ್ಚು ಕಾಲ ಅವರ ದಾರಿಯನ್ನು ತಡೆಯುವಲ್ಲಿ ಸಫಲವಾಗಲಾರವು. 


ಕಾಂಡ - 16 


